ಡಾ| ಎ. ವಿ. ನರಸಿಂಹಮೂರ್ತಿ 


“ಮಾನೌಮಿ ಜೌಪದ'ದಲ್ಲಿ ಉಲ್ಲೇಖಿತವಾಗಿರುವ ನಾಣ್ಯಗಳು 


ನಾಣ್ಕಶಾಸ್ತ್ರವು ತನ್ನದೇ ಆದ ಆಕರ ಮತ್ತು ಅಧ್ಯಯನ 
ವಿಧಾನಗಳನ್ನು ಹೊಂದಿದೆಯಾದರೂ ಶಾಸನಗಳು ಮತ್ತು 
ಗ್ರಂಥಗಳಿಂದ ಆ ಶಾಸ್ತ್ರ ಕ್ರೈ ಉಪಯೋಗ 
ವಾಗುವ ಹತ್ತಾರು ಆಂಶಗಳು ಇತ್ತೀಚೆಗೆ ಬೆಳಕಿಗೆ 
ಬರುತ್ತಿವೆ. ಈ ರೀತಿಯ ಅಧ್ಯಯನವು ನಮ್ಮ ದೇಶಕ್ಕೆ 
ಹೊಸದಾದರೂ ಸಮಾಧಾನದ ಸಂಗತಿಯೆಂದರೆ, ಕೆಲವು 
ವಿದ್ವಾಂಸರು ಈ ವಿಷಯದ ಕಡೆಗೆ ಗಮನವನ್ನು ಹರಿಸಿ 
ರುವುದು. ಶಾಸನಶಾಸ್ತ್ರವು ನಾಣ್ಯಶಾಸ್ತ್ರಕ್ಕೆ ಯಾವ ರೀತಿ 
ಕೊಡುಗೆಯನ್ನು ನೀಡಬಲ್ಲದು ಎಂಬುದನ್ನು ಇದೇ 
ಲೇಖಕರು ಬೇರೆಡೆ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ, 


ಅ 
ಆ 


ಸ 


ಕರ್ನಾಟಕ ನಾಣ್ಯಶಾಸ್ತ್ರ ಅಧ್ಯಯನಕ್ಕೆ ಕನ್ನಡ ಸಾಹಿತ್ಯ . 


ಕೃತಿಗಳು ಉಪಯೋಗವಾಗಬಬ್ಲವು ಎಂಬುದನ್ನು ತೋರಿ 
ಸುವುದೇ ಈ ಲೇಖನದ ಮುಖ್ಯ ಉದ್ದೇಶ. ಅದಕ್ಕಾಗಿ 
“ಮಾನೌಮಿ ಚೌಪದ' ಎಂಬ ಗ್ರಂಥವನ್ನು ಆರಿಸಿಕೊಳ್ಳ 
ಲಾಗಿದೆ.2 


"ಮಾನೌಮಿ ಚೌಪದ' ಅಥವಾ "ಮಹಾನವಮಿ 
ಚತುರ್ಪಾದ'ವು ಸುಮಾರು ೧೭೩೦ರಲ್ಲಿ ನಂಜುಂಡಯ್ಯ 


ನಿಂದ ರಚಿತವಾದ ಕನ್ನಡ ಕೃತಿ.» ಈ ಕವಿಯು 
ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ ಆಸ್ಥಾನ 
ದಲ್ಲಿದ್ದವನು. ಮೈಸೂರು ಅರಮನೆಯ ಬಳಿವೂಯಿ 
ಮತ್ತು ಸರ್ವಾಧಿಕಾರಿಯಾಗಿದ್ದ ಕಳಲೆ ವೀರಪ್ಪಾ ಜಿ 


ಮತ್ತು ಅವನ ಮಗ ದೇವರಾಜನನ್ನೂ ಈ ಕವಿ ಹೆಸರಿ 
ಸುತ್ತಾನೆ. ಮಹಾನವಮಿಯ ದಿನ ಹಾಡುವ ಸಲುವಾಗಿ 
ಬರೆಯಲಾದ ಈ ಪದಗಳು ಬಹಳ ಸರಳವಾಗಿವೆ. 
ಅರಮನೆಯ ಅನೇಕ ಅಧಿಕಾರಿಗಳನ್ನು ಹೆಸರಿಸು 
ವಾಗ ನಂಜುಂಡಯ್ಯನು ಈ ಗ್ರಂಥದಲ್ಲಿ ಅರಮನೆಯ 


ಅವನಿಗೆ ಟಂಕಶಾಲೆಗಳ ಬಗೆಗೆ ಇದ್ದ ಜಾ ನವನು ಹೊಗಳು 
ತ್ತಾನೆ. ಆ ಸಂದರ್ಭದಲ್ಲಿ ಅನೇಕ ನಾಣ್ಮಗಳನ್ನೂ 


ಇವನು ಹೆಸರಿಸುತ್ತಾನೆ. 


[2 


ಶಿ ಇದು ಕರ್ನಾಟಕದಲ್ಲಿ ಬಳಕೆ 
ಯ್ಲದ್ದ ರಿಷ್ಮ ನಾಣ್ಕ. ವಿಜಯನಗರದ ದೊರೆ ಸದಾಶಿವ 
ರಾಯನು ಶಿವ ಮತ್ತು ಪಾರ್ವತಿಯರ ಚಿತ್ರಗಳಿದ್ದ 
ಚಿನ್ನದ ವರಾಹ ನಾಣ್ಯಗಳನ್ನು ಅಚ್ಚು ಹಾಕಿಸಿದನು, 


1. ನೊಬುರು ಕರಾಶಿಮ (ಸಂ.) : ಇಂಡಸ್‌ ವ್ಯಾಲಿ ಟು ಮೆಕಾಂಗ್‌ ಡೆಲ್ಬ, ಮದ್ರಾಸು, ೧೯೮೫ : ಈ ಗ್ರಂಥದಲ್ಲಿರುವ 
ನನ್ನ ಲೇಖನ : "ದಿ ರೋಲ್‌ ಆಫ್‌ ಎಪಿಗ್ರಫಿ ಇನ್‌ ದಿ ಸ್ಟಡಿ ಆಫ್‌ ನ್ಯೂಮಿಸ್‌ಮ್ಯಾಟಿಕ್ಸ್‌', ಪ್ನು ೭೭-೮೬, 
ನನ್ನ ಗಮನವನ್ನು ಈ ಗ್ರಂಥದ ಕಡೆಗೆ ಸೆಳೆದವರು ಡಾ|| ಟಿ ವಿ ವೆಂಕಟಾಚಲ ಶಾಸ್ತ್ರೀ ಅವರು, 

3, ಈ ಗ್ರಂಥವನ್ನು ಡಾ! ಅನಂತರಂಗಾಚಾರ್‌ ಅವರು ಸಂಪಾದಿಸಿದ್ದು ಸಃ ಮೈಸೂರಿನ ಶಾರದಾ ಮಂದಿರದವರು ಇದನ್ನು 


೧೯೭೦ ರಲ್ಲಿ ಪ್ರಕಟಿಸಿದ್ದಾ ಠ್ಶೆ 
4, ಈ ಗ್ರಂಥದ ಪದ್ಯ ೯೯ 


೧೨ 
(ಳ್‌ 


ವುಗಳ ಹಿಂಭಾಗದಲ್ಲಿ ನಾಗರೀ ಲಿಪಿಯಲ್ಲಿ "ಶ್ರೀ ಪ್ರತಾಪ 
ಸದಾಶಿವರಾಯ' ಎಂಬ ಶಾಸನವೂ ಇದೆ. ಈ ಪ್ರತಾಪ 
ಎನ್ನುವ ಪದದಿಂದ, ಈ ನಾಣ್ಮವು ವಿಜಯ 
ನಗರದ ಸದಾಶಿವರಾಯನದ್ದೆ ದೂ ಕೆಳದಿಯ ಶಿವಪ್ಪ 
ನಾಯಕನದು ಅಲ್ಲವೆಂದೂ “ಎಟ ಸಿತವಾಗಿ ತಿಳಿಯುತ್ತದೆ. 
ಆದುದರಿಂದ ಈ ಗ್ರಂಥದಲ್ಲಿ ಹೇಳಿರುವ ನಾಣ್ಯವು 
ವಿಜಯನಗರದ ಮಹಾರಾಜನದ್ದೆ ೦ದು ಸುಲಭವಾಗಿ 
ಹೇಳಬಹುದು. 


ಗೆರುಸೊಪ್ಪೆ ರಾಮಚಂದ್ರ ಜಡೆಯ: ಇದು 
ಯಾವ ನಾಣ್ಯ ಎಂದು ಖಚಿತವಾಗಿ ಹೇಳುವುದು ಕಪ್ಪ. 
ಗೇರುಸೊಪ್ಪೆ ಯಲ್ಲಿ ಆ ಕಾಲದಲ್ಲಿ ಪಾಳೆಂ ಗಾರರು 

ಆಳುತ್ತಿ ದ್ದ ತೆ ಆದುದರಿಂದ ಆ ಪಾಳೆಯಗಾರರ ನಾಣ್ಯ 
ಇದು ಎಂದು ಊಹಿಸಬಹುದು. 


ಕ ಕರ್ನಾಟಕದಲ್ಲಿ ಹೊನ್ನು 
ಎನ್ನುವ ನಾಣ್ಯ ಬಾದಾಮಿಯ ಚಾಲುಕ್ಕರ ಕಾಲ 
ಥರದ ಬಳಕೆ ಯಲ್ಲಿದ್ದಿತ ತು. ಅನೇಕ ಶಾಸನಗಳಲ್ಲಿ 
ಇವುಗಳ ಉಲ್ಲೇಖ ಬರುತ್ತದೆ 6 ಈ ನಾಣ್ಯ ಹೆಚ್ಚು 
ಬಳಕೆಗೆ ಬರುವುದು ಕಲ್ಮಾಣದ ಚಾಲುಕ್ಕ ಮತ್ತು 
ಹೊಯ್ಸಳರ ಕಾಲಗಳಲ್ಲಿ. ಸುಮಾರಾ ರಾಗಿ ಇದೇ ಕಾಲದಲ್ಲಿ 
ಈ ನಾಣ್ಕಗಳನ್ನು ಟಂಕಿಸಿದ ಟಂಕಶಾಲೆಗಳ ಊರಿನ 
ಹೆಸರನ್ನು ಈ ನಾಣ್ಯಗಳ ಜೊತೆಗೂಡಿಸುವುದು 
ಒಂದು ಹೊಸ ಪದ್ಧತಿಯಾಗಿ ಬೆಳೆಯುತ್ತದೆ. ಲೊಕ್ಕೆ 
ಗುಂಡಿಯ ನಾಣ್ಯ ಬಾರಕೂರು ಗದ್ಯಾಣ, ಮಂಗಳೂರು 
ಗದ್ಯಾಣ ಮುಂತಾದ ಉದಾಹರಣೆಗಳು ದೊರಕುತ್ತವೆ, 
ವಿಜಯನಗರ ಕಾಲದಲ್ಲಿ ಗುತ್ತಿಯಲ್ಲಿ ಒಂದು ಟಂಕಶಾಲೆ 
ಯಿದ ತು. ಈ ಟಂಕಶಾಲೆಯಲ್ಲಿ ಮುದ್ರಿತವಾದ 


ಪಟ್ಟಣದ ಹೊನ್ನು : .ಟೆಪ್ಪೂಸುಲ್ತಾನನ ಕಾಲ 
ದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಪ್ರಮುಖ ಟಂಕೆಶಾಲೆ 


5. ಅದೇ ಪದ್ಯ ೧೯ 


ಯನ್ನು ತೆರೆಯಲಾಯಿತು. ಅಲ್ಲಿ ಟಂಕಿಸಲಾದ ಎಲ್ಲ 
ನಾಣ್ಯಗಳ ವೆ ಮೇಲೆಯೂ “ಪಟ್ಟಣ' ಎನು ವ ಬರಹವನ್ನು 
ಹಾಕಿಸಲಾಯಿತು. ನಮಗೆ" ತಿಳಿದಿರುವಂತೆ ಟಿಪ್ಪೂ 

ಸ ಎಲ್ಲ ನಾಣ ಗಳಿಗೂ. 
ಒಂದೊಂದು ಹೊಸ ಹೆಸರನ್ನು ಕೊಟ ಮು. "ಆದರೆ: 
ಹೊ ಜತ ಸನ ಯಾಃ is ಹೆಸರನೂ 


ಸುಲ್ತಾನ ನನು ತಾನು ಆಜು ಹಾಕಿಸಿದ 


RP ie Elin Be 
ಗಳು ಎಂದೇ 0 ಕು. 


ತೆ ನಾಣ್ಯ : ಜಯನಗರ: 
ಕಾಲದಲ್ಲಿ ಕೃಷ್ಣದೇವರಾಯನು ಒರಿಸ ನದ ಉದಯಗಿರಿಯ 


ದೇವಾಲಯವನ್ನು ಸ್ಥಾಪಿಸಿ, ಬಾಲಕೃಷ್ಣನ ಚಿತ್ರವುಳ್ಳ 
ನಾಣ್ಯಗಳನ್ನು ಅಚ್ಚು ಹಾಕಿಸಿದನು. ಇದು ಎಷ್ಟೊಂದು: 
ಜನಪ್ರಿ ಯ ನಾಣ್ಯವಾಗಿದ್ದಿತೆಂದರೆ, ಈ ನಮೂನೆಯ 
ನಾಣ್ಯಗಳು ವರಾಹ, ಅರ್ಧವರಾಹ ಮತ್ತು ಕಾಲು 
ವರಾಹಗಳಲ್ಲಿ ದೊರೆ ಹು ಈ ನಾಣ್ಯದ 


ಬಾಲಕೃಷ್ಣನು ಬ ಲ್ಲಿ ಚಿ. ಘನ್ನ ಯನ್ನು, 

ಹಿಡಿದಿದ್ದಾನೆ. ಹಿಂಭಾಗದಲ್ಲಿ "ಶ್ರೀ ಪ್ರತಾಪ ಕೃಷ್ಣ 

ಬ ಬರಹವಿದೆ. ಈ ನಾಣ್ಯ ವನ್ನು ಗಮನಿಸಿ 

ಯ ಮುದ್ದೆಯ ರು ಎಷ್ಟೊ ಎದಿ ಪ್ರಾ ಮುಖ್ಯ ತೆ. 
ತವಾ ಗಿದೆ ಎಂಬುದು ಅರಿವಾಗುತ್ತದೆ. 
ಭ್ರ 


ತ್ರಿ 
“ಬ 
ಆದುದರಿಂದ ಈ ನಾಣ್ಣ ಬೆಣ್ಣೆ ಆ ಯ ನಾಣ್ಯ ಎಂಬ. 


ಗಜಬೇಂಟೆಕಾರ ಹೆನ್ನು ವಿಜಯನಗರದ. 
ದೊರೆ ಇಮ್ಮಡಿ ದೇವರಾಯನಿಗೆ ಆನೆಯ ಬೇಟೆಯೆಂದರೆ' 
ಬಲು ಪ್ರೀತಿ. ಗಜಬೇಂಟಿಕಾರ ಎನ್ನುವ ಬಿರುದೂ 
ಅವನಿಗಿದ್ದಿತು. ಅವನ ಕಾಲದಲ್ಲಿ ವಿಜಯನಗರವನ್ನು 
ಸಂದರ್ಶಿಸಿದ ಅಬ್ದುರ್‌ ರಜಾಕನೂ ಈ ವಿಷಯವನ್ನು 
ತಿಳಿಸುತ್ತಾನೆ. ಇವನಲ್ಲಿ ಒಂದು ಸಾವಿರಕ್ಕೂ 'ಹೆಚ್ಚು 


ಆನೆಗಳಿದ್ದ ವು. ಒಂದೊಂದೂ ಸಣ್ಣ ಪರ್ವತದಂತೆ ಎತ್ತರ: 


6. ಸೌತ್‌ ಇಂಡಿಯನ್‌ ಇನ್‌ಸ್ಟ್ರ್ರಿ ಪ್ಲುನ್ಸ್‌ ಠಿ, ಸಂ, ೨೦, ಶಾಸನ ೭೬, ೮೨, ೮೫, ೧೦೨, ೧೦೬ 
7, ಎ, ವಿ, ನರಸಿಂಹಮೂರ್ತಿ : "ಕಾಯಿನ್ಸ್‌ ಆಫ್‌ ಕರ್ನಾಟಕ, ಪು, ೧೬೨ 


ಇತ್ತಿಹಾಸ ದರ್ಶನ 


೩೭ 


ವಾಗಿದ್ದು ರಾಕ್ಷಸರಂತೆ ಕ್ರೂರವಾಗಿದ್ದ ವೆ ಎನ್ನುವುದು 
'ಅಬ್ದು ರ್‌ ರಜಾಕನ ಮಾತು.8 ಇಮ್ಮಡಿ ದೇವರಾಯನ 
ನಾಣ್ಯಗಳನ್ನು ಗಮನಿಸಿದರೆ ಅವನಿಗೆ ಆನೆಗಳ ವಿಷಯ 
ದಲ್ಲಿದ್ದ ಪ್ರೀತಿ ಖಚಿತವಾಗುತ್ತದೆ. ಈ ನಾಣ್ಮಗಳ 
ಮುಂಭಾಗದಲ್ಲಿ ಆನೆಯ ಚಿತ್ರವೂ ಹಿಂಭ ನಾಗದಲ್ಲಿ 
“ಪ್ರೀ ದೇವರಾಯ ಗಜಬೇಂಟೆಕಾರ' ಎನ ನ್ನು ಹಟ್‌, 
ಅಜಯ ಬರವಣಿಗೆಯೂ ಇವೆ. ಈ ರೀತಿಯ ನಾಣ 


ಗಳನ್ನು ಇನ್ಯಾ ವ ರಾಜನೂ ಅಜ್ಜು ಹಾಕಿಸಲಿಲ್ಲ. 
J ಈ ಹೊನ್ನು ಗಳಗೆ ಗಜಬೇಂಜಿಕಾರ ಕೂನ್ನು 


ಎನ್ನುವ ಪ್ರಸಿದ್ಧಿ ಬಂದಿತು. 


ಜನಿ ಣೆ | ಮೆ 
ಹೂನು :  ಹಸಿರೀ 


ತಿಳಿಸುವಂತೆ ಇದು ಶತಿಮ್ಲ ನಾಯಕನಿಂದ ಟಂಕಿಸೆಲ್ಪಟ್ಟ 


ಹೊನ್ನು . ಆದರೆ ಈ ತಿಮ್ಮನಾಯಕ ಯಾರು ಎಂದು 
ಣ್‌ 


ತೀರ್ಮಾನಿಸುವುದು ಸ್ವಲ್ಪ ಕಷ್ಟ. ಮೈಸೂರು ಒಡೆಯರ 


ದಲ್ಲಿ ಮರಾಠರ ಮೇಲೆ. ಯುದ್ದ ಮಾಡಿದ ಸಂಗತಿ ತಿಳಿದು 
ಬರುತ್ತದೆ೨ ಇವನು ಕಾಲಿಕೆರೆ ಎಂಬ ಸ್ಥಳದಲ್ಲಿ ಆಳು 
ತ್ತಿದ್ದನು. ಆದುದರಿಂದ ಈ ಹೊನ್ನುಗಳು ಅವನಿಗೆ 


ಸೇರಿದ್ದವು ಎಂದು ಊಹಿಸಬಹುದು. 


ಕೃಷ್ಣನಾಯಕನ ಹೊನ್ನು : ಹೆಸರೇ ಸೂಚಿಸು 


ಬ 


ವಂತೆ ಇಷು "ಕೃಷ್ಣ ಕ್ಲ ನಾಯಕನಿಂದ ಟಂಕಿಸಲ್ಪಟ್ಟ ಹೊನ್ನು. 
ನಾಯಕ ಎನ್ನುವುದನ್ನು _ ಗಮನಿಸಿದಾಗ, ಇದು ಆ 
ಕಾಲದಲ್ಲಿದ್ದ  ಯಾವುನಾದರೊಬ್ಬ ಪಾಳೆಯಗಾರನಿಗೆ 
ಸಂಬಂಧಿಸಿದ್ದಿ ರಬೇಕೆಂಬ ಊಹೆಯನ್ನು ಮಾಡಬೇಕು. 
ಮೈ ಸೂರಿನ ಒಡೆಯರು ಸಾಮಾನ್ಯ ವಾಗಿ “ಒಡೆಯರ್‌' 
ಬಜ ಹೆಸರಿನಿಂದಲೇ ಪ್ರಸಿದ್ಧ ರಾಗಿದ್ದ ವರು. ಆದುದ 


—ಿ 


ರಿಂದ ಈ ಕೃಷ್ಣ ಷ್ಣ  ವಾಯಕನು ಮ್ಳ "ಸೂರಿನ ದೊರೆ ಎಂದು 
ಹೇಳುವುದು ಸ್ವಲ ಕಷ,.10 
[ov] ಉಊ 


೧೦ 


. ರಾಬರ್ಟ್‌ ವೆಲ್‌. : ಎ ಫರ್‌ಗಾಟನ್‌ ಎಂಪೈರ್‌ 


ಇದು ತಿರುಮಕೂಡ್ಲು 
ನರಸೀಪುರದಲ್ಲಿ ಟಂಕಿಸಲ್ಪಟ್ಟ ಚಿನ್ನದ ನಾಣ್ಯ. ಆದರೆ 
ರ ು ಹೊರು ಎಂದು ತಿಳಿಯು 
ವುದಿಲ್ಲ. ಅದೂ ಅಲ್ಲದೆ ಇಲ್ಲಿ ಟಂಕಿಸಲ್ಪಟ್ಟ ಯಾವ 
ನಾಣ್ಮವೂ ಇದುವರೆವಿಗೆ ದೊರಕಿಲ್ಲ. 


A 
2 
[2 
@ 
ಸ 
ಛಃ 
| 
[3 
Qo 
2೦ 
ತ 
31 
೧ 


ರಾಮಮುದ್ರಿಕೆ:.. ಇದು ರಾಮಟಂಕಿ ವರಾಹ 
ದಕ್ಷಿಣಭಾರತದಲ್ಲಿ ರ:ಮಟಂಕಿ ವರಾಹ ಬಹಳ ಪ್ರಚಾರ 
ದಲ್ಲಿದ್ದು. ವಿಜಯನಗರದ ಅರಸರಾದ ಆರವೀಡ 


ಮನೆತನದ ರಾಜರ ಕಾಲದ ಶ್ರೀರ ರಾಮ ಹೆಚ್ಚು ಜನೆ 


ಪ್ರಿಯನಾದ ದೇವತೆಯಾ ಗಿದ್ದನೆಂದು ತಿಳಿಯಬರಾತ ದೆ. 
ns ತಿರುಮಲರಾಯನು ರಾಮಟಂಕಿ ಪೆರು 
ಗಳನ್ನು ಮುದ್ರಿಃ ಸಿದ ಮೊದಲನೆಯ ವಿಜಯನಗರದ 


ರಾಜ! ಈ ನಾಣ್ಯಗಳ ಮುಂಭಾಗದಲ್ಲಿ ಪೀಠದ 
ಮೇಲೆ ಕುಳಿತಿರುವ ಶ್ರೀರಾಮ ಮತ್ತು ಸೀತೆ; ಹಿಂದೆ 
ಲಕ್ಷ್ಮಣನು ನಿಂತಿದ್ದಾನೆ; ರಾಮನು ಅಭಯಮುದ್ದೆ 

ಊಹ ೦ 1 ಬ 
ಯಲ್ಲಿದ್ದಾನೆ; ಕೆಲವು ನಾಣ್ಮಗಳಲ್ಲಿ ಹನುಮಂತನಿದ್ದಾನೆ. 
ಈ ನಾಣ್ಯಗಳ ಹಿಂಭಾಗದಲ್ಲಿ "ಶ್ರೀ ತಿರುಮಲ ರಾಯಲು' 


ಎಂಬ ನಾಗರೀಲಿಪಿಯ ಬರಹವಿದೆ. ಈ ನಾಣ್ಯ ಗಳು 


ರಾಮಟಂಕಿ, ರಾಮಮುದ್ರಿಕೆ, ರಾಮವರಾಹ ರಾಮನ 
ಹೊನ್ನು ಮುಂತಾದ ಹೆಸರುಗಳಿಂದ ಪ ಸಿದ್ಧ ವಾಗಿದ್ದ ವು. 


ತಿರುಪತಿ ಹಣ: 
ಹಣವೆಂದು ಇದನ್ನು ತಿಳಿಯಬಹುದಾದರೂ ತಿರುಪ 
ಯಲ್ಲಿ ಯಾರ ಕ ದಲ್ಲಿ ಯೂ ಟಂಕಶಾಲೆಯು ಇರಲಿ 
ಎಂಬುದು ಸೂರ್‌ ಸಂಗತಿ. ಆದುದರಿಂದ 


ಶ್ರಿ 
ಬು 
ಡೆ [3 
mm: — ಹ ಕಷ ಜಂ ಥು ತಿ ಷು 
ಅವಶಕ. ವಿಜಯನಗರದ ದೊರೆ ಕೃಷ್ಣ ದೇವರಾಯ 


ಸಿ. ಹಯವದನರಾವ್‌ : ಹಿಸ್ಸರಿ ಆಫ್‌ ಮೈಸೂರ್‌, ಸಂ. ಹ, ಪು. ೧೯೪ 


10, ಇವರು ಕೃಷ್ಣರಾ 


ಜ್ಯ ಕೃಷ್ಣಃ ಭೂಪಾಲ್ಕ ಕೃಷ್ಣಪ್ಪ ಭು ಎಂಬ ಮುಂತಾದ ಹೆಸರುಗಳಿಂದ ಪ್ರಸಿದ್ಧ ರಾಗಿದ್ದು ದು ತಿಳಿದು 
ಬರುತ್ತದೆ, ಇವರಲ್ಲಿ ಯಾವ ದೊರೆಯೂ ನಾಯಕ ಎನ್ನುವ ಅಭಿಧಾನದಿಂ 


ಪ ಸ್ರಪಿದ್ದಿಗೆ ಬಂದಿದ್ದು ಗಮನಕ್ಕೆ ಬರದಿಲ್ಲ 
@ ಗ ಧೌ 


11. ಎ. ವಿ, ನರಸಿಂಹಮೂರ್ತಿ : ಕಾಯಿನ್ಸ್‌ ಆಫ್‌ ಕರ್ನಾಟಕ, ಪು. ೧೬೯ 


| 


ಸಂಪಾದಿಸಿದ ಅನಂತರ ಕೃಷ್ಣದೇಷಪರಾಯನು ತಿರುಪತಿಗೆ 
ಹೋಗಿ ದೇವರಿಗೆ ಕನಕಾಭಿಷೇಕವನ್ನು ಮಾಡಿದನು. 


ಇದಕ್ಕಾಗಿ ಅವನು ಚಿನ್ನದ ವರಾಹ ನಾಣ್ಯಗಳನ್ನು ಟಂಕಿ 
ಸಿದನು. ಇತರ ವರಾಹ ನಾಣ್ಯಗಳಂತೆ ೫೮ ಗ್ರೇನ್‌ 


ತೂಕವಿರದೆ, ಈ ನಾಣ್ಯಗಳು ಅದರ ಎರಡರಷ್ಟು ಅಂದರೆ 
೧೧೬-೧೧೭ ಗ್ರೇನ್‌ ತೂಕದವಾಗಿದ್ದವು.12 ಈ ನಾಣ್ಯ 
ಗಳ ಮುಂಭಾಗದಲ್ಲಿ ಎತ್ತರವಾದ ಕಿರೀಟವನ್ನು ಧರಿ 
ಸಿರುವ ಹಾಗೂ ನಿಂತಿರುವ ವೆಂಕಟೇಶ್ವರನ ಚಿತ್ರವಿದೆ. 
ಇದೇ ರೀತಿಯ ನಾಣ್ಯಗಳನ್ನು ನಾಲ್ಕನೆಯ ಶ್ರೀರಂಗ 
`ರಾಯನೂ ಟಂಕಿಸಿದನು. ಇವುಗಳು ಗಂಡೀಕೋಟೆಯ 
ಟಂಕಶಾಲೆಯಲ್ಲಿ ಟಂಕಿಸಲ್ಪಟ್ಟವು. ಇವುಗಳ ಮುಂಭಾಗ 
ದಲ್ಲಿ ನಿಂತಿರುವ ವೆಂಕಟೇಶ್ವರನ ಚಿತ್ರವೂ ಹಿಂಭಾಗದಲ್ಲಿ 
*ಶ್ರೀವೆಂಕಟೇಶ್ವರಾಯ ನಮಃ" ಎಂಬ ಬರಹವೂ ಇವೆ.13 
ಸಾಮಾನ್ಯವಾಗಿ ಈ ನಾಣ್ಯಗಳು ತಿರುಪತಿಯ ನಾಣ್ಯ, 
ತಿರುಪತಿಯ ವರಾಹ, . ತಿರುಪತಿಯ ಹಣ, ತಿಮ ಪನ 
ಹಣ ಮುಂತಾದ ಹೆಸರುಗಳಿಂದ ಜನಜನಿತ 

ಆದುದರಿಂದ ತಿರುಪತಿಯ ಹಣವು ಕೃಷ್ಣದೇವರಾಯನ 


[ಪ 


ೆ ೪೧ಣ 
ಇಲ್ಲವೇ ನಾಲ್ಕನೆಯ ಶ್ರೀರಂಗರಾಯನಿಂದ ಟಂಕಿಸಲ್ಪಟ್ಟ 
ಖಚಿತವಾಗುತ್ತದೆ. 


ಇಕ್ಕೇರಿ ವರಾಹ: ಕೆಳದಿಯ ನಾಯಕರು ಅಚ್ಚು 
ಹಾಕಿಸಿದ ನಾಣ್ಯಗಳಲ್ಲಿ ಇಕ್ಕೇರಿ ವರಾಹ ಬಲು ಮುಖ್ಯ 
ವಾದುದು. ಕೆಳದಿಯ ರಾಜ ಸದಾಶಿವನಾಯಕನು, 
ವಿಜಯನಗರದ ಸದಾಶಿವರಾಯನು ಅಚ್ಚು ಹಾಕಿಸಿದ 
ಚಿನ್ನದ ವಠಾಹಗಳ ಮಾದರಿಯನ್ನೆ € ಅನುಸರಿಸಿ ಈ 
ನಾಲ್ಮಾಗಳನ್ನು ಟಿಂ$ಸಿದನು. ಇವುಗಳ ಮುಂಭಾಗದಲ್ಲಿ 


ಇ ದಧ ವಾಲಿ ರಿಲೆ ೧2 ಗಾ 0. 5ನ. ಎ ಇ 

ಶಿವ.ಪಾರ್ವತಿಯರ ಚಿತ್ರವೂ ಹಿಂಭಾಗದಲ್ಲಿ "ಶೀ ಸದಾ 
ಹ ೧೨ ಕಾ 

% 3 ದ ಇ pS PE ಎಐ 4 ಮೆಂಳಿದ್ದು 

ಶಿವ' ಎಂಬ ನಾಗರೀ ಬರಹವೂ ಇವೆ.14 ಕೆಳವಿಯ 


12, ಅದೇ, ಪು. ೧೬೧ 


ನಾಣ್ಯಗಳಲ್ಲಿ "ಪ್ರತಾಪ' ಎನ್ನುವ ಪದವು ಇಲ್ಲದಿರು 
ವುದನ್ನು ಗಮನಿಸಬೇಕು, ಈ ನಾಣ್ಯಗಳು ಇಕ್ಕೇರಿ 
ವರಾಹಗಳೆಂದೇ ಪ್ರಸಿದ್ಧಿ ಪಡೆದಿವೆ. 


ಬಿಳುಗಿ ಚಕ್ರ: ' ಇದನ್ನು ಗುರುತಿಸುವುದು ಕಷ್ಟ. - 
ಬಹುಶಃ ಇದು ಉತ್ತರಕನ್ನಡದ ಬಿಳಿಗಿ ಅರಸರ ನಾಣ್ಯ 
ವಿರಬೇಕೆಂದು ಊಹಿಸಬಹುದು. 

ಟೆಂಕಿ: ಮಧ್ಯಕಾಲೀನ ಭಾರತದಲ್ಲಿ "ಟಂಕ' 
ಎಂಬ ನಾಣ್ಯವು ಬಲು ಪ್ರಸಿದ್ಧ ವಾಗಿದ್ದಿ ತು. ಈ ನಾಣ್ಯದ 
ಉಲ್ಲೆ €ಖವೇ ಇದು ಎಂದು ಊಹಿಸಬಹುದು. 


ಗದ್ಯಾಣ: ಪ್ರಾಚೀನ ಕರ್ನಾಟಕದಲ್ಲಿ ವಿಶೇಷ 
ವಾಗಿ ಬಳಕೆಯಲ್ಲಿದ್ದ ಗದ್ಯಾಣ ಎಂಬ ನಾಣ್ಯವು ಸುಮಾರು 
೧೪ನೆಯ ಶತಮಾನದ ಮಧ್ಯಭಾಗದ ಸಮಯಕ್ಕೆ ಅವನತಿ 
ಯನ್ನು . ಹೊಂದುತ್ತಾ ಹೋಗುತ್ತದೆ. ಅದರ ಬದಲು 


ವರಾಹ ಪ.ಸಿದಿ ಪೆಡೆಯುತದೆ. 
ಇ ಲ ಪಾನ 


ಅಜ್ಜ, ವೀಸ ಮತ್ತು ಬೇಳೆ: ಇವು ಪ್ರಾಚೀನ 
ಕರ್ನಾಟಕದಲ್ಲಿ ವಿಶೇಷವಾಗಿ ಬಳಕೆಯಲ್ಲಿದ್ದ ಸಣ್ಣ ನಾಣ್ಯ 
ಗಳು. ಬೇಳೆ ಎಂಬ ನಾಣ್ಯ ಕಲ್ಯಾಣದ ಚಾಲುಕ್ಕರ 
ಕಾಲದಲ್ಲಿ ಅತಿ ಕನಿಷ್ಠವಾದ ನಾಣ್ಯವಾಗಿದ್ದಿತು. ಎರಡು 
ಬೇಳೆಗಳಿಗೆ ಒಂದು ಹಾಗವು ಸಮನಾಗಿದ್ದಿ ತು. ಅದೇ 
ಕಾಲದಲ್ಲಿ ವೀಸವೂ ಬಳಕೆಯಲ್ಲಿದ್ದಿ ತು. ಒಂದು ಹಾಗಕ್ಕೆ 
ನಾಲ್ಕು ವೀಸಗಳು ಸಮನಾಗಿದ್ದವು. ದೇವಗಿರಿಯ 
ಸೇವುಣರ ಕಾಲದಲ್ಲಿಯೂ ವೀಸ ಮತ್ತು ಬೇಳೆಗಳು ಬಳಕೆ 
ಯಲ್ಲಿದ್ದ ವೆಂಬುದು ತಿಳಿದುಬಂದಿದೆ,15 ಹೊಯ್ಸಳ 
ಮತ್ತು ವಿಜಯನಗರ ಕಾಲದಲ್ಲಿಯೂ ವೀಸ ಮತ್ತು 
ಬೇಳೆಗಳು ಅದೇ ಪ್ರಮಾಣದಲ್ಲಿ ಬಳಕೆಯಲ್ಲಿದ್ದ ವು.16 
ಕೆಳದಿಯ ನಾಯಕರ ಕಾಲದಲ್ಲಿ ಅಡ್ಡ, ವೀಸ ಮತ್ತು 
ಬೇಳೆ ಎಂಬ ಮೂರು ನಾಣ್ಮಗಳೂ ಬಳಕೆಯಲ್ಲಿದ್ದ ವು.17 


೩೯ 


ಈ ಕಾಲದಲ್ಲಿ ಒಂದು ಅಡ್ಡವು ನಾಲ್ಕು ಬೇಳೆಗಳಿಗೂ 
ಒಂದು ಜೇಳೆಗೆ ಎರಡು ವೀಸವೂ ಸಮಾನವಾಗಿದ್ದವು. 
ಈ ನಾಣ ಕೆ ಮೈಸೂರು ಒಡೆಯರ ಕಾಲದಲ್ಲಿಯೂ 


ಈ 


ಕುಣಿಗಲ್‌ ಪರಶಿಯ ನಾಗರ: ಈ ನಾಣ್ಯದ 
ಅರ್ಥ ತಿಳಿಯುವುದು ಸ್ವಲ್ಪ ಕಷ್ಟ ವೇ ಸರಿ. ಬಹುಶಃ 


ಇದು ಕುಣಿಗಲ್ಲಿ ನಲ್ಲಿದ್ದ ಬಿಂಕಶಾಲೆಯಲ್ಲಿ ಅಚ್ಚಾ ದಕುಣಿ 
ಗಲ್‌ ಹೆಣವಿರಬಹುದೆಂದು ಊಹಿಸಬಹುದು. 


ಫರಂಗಿ ಪುತ್ನಳಿ: ಬಹುಶಃ ಇದು ಈಸ್‌ 


ಇಂಡಿಯಾ ಕಂಪೆ ನಿಯವರು ಅಚ್ಚು ಹಾಕಿಸಿದ ನಾಣ 


[4 
ವಿರಬೇಕು... *ಮೂರುಸ್ವಾಮಿ ಪಗೋಡ” ಬಲು 
ಪ ಪ್ರಸಿದ್ಧ ವಾಗಿದ್ದ ನಾಣ್ಯ. ಆದುದರಿಂದ ಇದು ಇದನ್ನು 
ಉದ್ದೆ ಶದಲ್ಲಿಟ್ಟು ಕೊಂಡಿರಲ ಬೂ ಸಾಕು ಎಂದು ಮಾತ್ರೆ 
ಒಟ್ಟಿನಲ್ಲಿ ಇದೊಂದು ಈಸ್ಟ್‌ ಇಂಡಿಯ 


7. 


ಸಯದಲ್ಲಿ ಬಲು ಉಪ 
ವಾದ ಮಾಹಿತಿಯನ್ನು ಒದಗಿಸುತ್ತದೆ. 


ಉಡುಪಿ ತಾಲ್ಲೂಕಿನ ಭಂಡಿಮಠವೆಂಬಲ್ಲಿ ದೊರೆತ ನೂತನಶಿಲಾಯುಗದ ಕೊಡಲಿ (ಪು. ೩೪-೩೫) 


೪೦ 


